ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 9೦2(1239) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ಷಯ : 2018-19ನೇ ಸಾಲಿನಲ್ಲಿ ಸೆರಿಟೊರಿಸ೦ ಯೋಜನೆ ಘೋಷಣೆ ಬಗ್ಗೆ 


(ಅ) 2018-19ನೇ ಸಾಲಿನ ಬಜೆಟ್‌ನಲ್ಲಿ ಘೋಷಿಸಿದ್ದ ಸೆರಿಟೂರಿಸಂ ಹಾಗೂ ಸಿಲ್ಕ್‌ ಪಾರ್ಕ್‌ 
ಯೋಜನೆ ಯಾವ ಹಂತದಲ್ಲಿದೆ; 


(ಆ) ರಾಮನಗರ ಜಿಲ್ಲೆಯಲ್ಲಿರುವ ರೀಲಿಂಗ್‌ ಘಟಕಗಳಿಂದ ಪ್ರತಿದಿನ ಉತ್ಪತ್ಲಿಯಾಗುವ 
ಸಿಲ್ಕ್‌ ವೇಸ್ಟ್‌ ಪ್ಯೂಫಾದ ಪ್ರಮಾಣವೆಷ್ಟು ; ಇದರ ನಿರ್ವಹಣೆಗೆ ಇಲಾಖೆ ಯಾವ ಕ್ರಮ 
ಕೈಗೊಂಡಿದೆ; 


(ಇ) ಕೆ.ಎಸ್‌.ಎಸ್‌.ಆರ್‌.ಡಿ.ಐ. ಪುನರುಜ್ಮೀವನಕ್ಕೆ ಸರ್ಕಾರ (ಇಲಾಖೆ) ಯಾವ ಕ್ರಮ 
ಕೈಗೊಂಡಿದೆ? 


